ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಕೋಲಾರ ಜಿಲ್ಲೆಯ ಅರಣ್ಯ ಪ್ರದೇಶದ ವಿಸೀರ್ಣದ ಬಗ್ಗೆ 


ಶ್ರೀ ಗೋವಿಂದ ರಾಜು (ವಿಧಾನಸಭೆಯಿಂದ ಚುನಾಯಿತರಾದವರು ):- 
886 (859) ಮಾನ್ಯ ಅರಣ್ಯ ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೋಲಾರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಒಟ್ಟು ಅರಣ್ಯದ ವಿಸೀರ್ಣವೆಷ್ಟು; (ಸಾಮಾಜಿಕ ಮತ್ತು 
ಡೀಮ್ಡ್‌ ಅರಣ್ಯ ವಿಸೀರ್ಣವಾರು ಹಾಗೂ ತಾಲ್ಲೂಕುವಾರು ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಈ ಅರಣ್ಯದ ವ್ಯಾಪ್ತಿಯಲ್ಲಿ ಎಷ್ಟು ಹೆಕ್ಟೇರ್‌ ಪ್ರದೇಶದಲ್ಲಿ ನೀಲಗಿರಿ ಮರಗಳನ್ನು ಬೆಳೆಯಲಾಗಿದೆ; 
(ಸಾಮಾಜಿಕ ಮತ್ತು ಡೀಮ್ಡ್‌ ಅರಣ್ಯ ವಿಸೀರ್ಣವಾರು ಹಾಗೂ ತಾಲ್ಲೂಕುವಾರು ಸಂಪೂರ್ಣ ಮಾಹಿತಿ 
ನೀಡುವುದು) 


(ಇ) ನೀಲಗಿರಿ ಮರಗಳನ್ನು ಬೆಳಸಬಾರದೆಂದು ಸರ್ಕಾರ ಆದೇಶ ಹೊರಡಿಸಿರುವುದು ನಿಜವೇ; ಹಾಗಿದ್ದಲ್ಲಿ, 
ಆದೇಶದ ಪ್ರತಿಯನ್ನು ಒದಗಿಸುವುದು; 


(ಈ) ಕೋಲಾರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಎಷ್ಟು ಹೆಕ್ಟೇರ್‌ ಪ್ರದೇಶದಲ್ಲಿ ನೀಲಗಿರಿ ಮರಗಳನ್ನು 
ತೆರವುಗೊಳಿಸಲಾಗಿದೆ; ಸಮಾಜಿಕ ಮತ್ತು ಡೀಮ್ಡ್‌ ಅರಣ್ಯ ವಿಸೀರ್ಣವಾರು ಹಾಗೂ ತಾಲ್ಲೂಕುವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


(ಉ) ಬಾಕಿ ಉಳಿದಿರುವ ಮರಗಳನ್ನು ಇದುವರೆಗೂ ತೆರವುಗೊಳಸದಿರಲು ಕಾರಣಗಳೇನು; 


(ಊ) ಕೋಲಾರ ಜಿಲ್ಲೆಯಲ್ಲಿರುವ ಸರ್ಕಾರಿ ಮತ್ತು ಖಾಸಗಿ ನರ್ಸರಿಗಳ ಸಂಖ್ಯೆ ಎಷ್ಟು; (ತಾಲ್ಲೂಕುವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


(ಯ) ಈ ನರ್ಸರಿಗಳಲ್ಲಿ ಯಾವ ಯಾವ ಜಾತಿಯ ಗಿಡಗಳನ್ನು ವಾರ್ಷಿಕವಾಗಿ ಎಷ್ಟು ಪ್ರಮಾಣದಲ್ಲಿ 
ಬೆಳೆಯಲಾಗುತ್ತಿದೆ; (ವಿವರಗಳನ್ನು ನೀಡುವುದು) 


(ಎ) ಈ ನರ್ಸರಿಗಳಿಂದ ಗಿಡಗಳನ್ನು ವಿತರಿಸುವಾಗ ಸರ್ಕಾರ ಅನುಸರಿಸುತ್ತಿರುವ ಮಾನದಂಡಗಳೇನು? 


